ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತು 


36 
ಶ್ರೀ ಎನ್‌ ರವಿಕುಮಾರ್‌- (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು" ಹಿರಿಯ ನಾಗರಿಕರ ಸಬಲೀಕರಣ 
ಸಚಿವರು 


29-01-2021 


ತ ಪ್ರಶ್ನೆ ಉತ್ತರ 

ಅ |ಶಾಲಾ' ಪೊರ್ವ ಮಕ್ಕಳೆ ಜ್ಯಾದ್ಯೃಂತ ಶಾಲಾ" ಪೊರ್ವ ಮೆಕ್ಕಳ ಊಟದ "ಯೋಜನೆಗೆ - 
ಊಟದ ಯೋಜನೆಗೆ ued ಬಿಡುಗಡೆಯಾದ ಅನುದಾನ ಹಾಗೂ ಫಲಾನುಭವಿಗಳ 
ಸರ್ಕಾರದಿಂದ ಬಿಡುಗಡೆಯಾದ | ಜಿಲ್ಲಾವಾರು ವಿವರಗಳನ್ನು ಅನುಬಂಧ 1 ಮತ್ತು 2ರಲ್ಲಿ ಒದಗಿಸಿದೆ. 
ಮೊತ್ತವೆಷ್ಟು: ರಾಜ್ಯಾದ್ಯಂತ ಈ 
ಯೋಜನೆಯ ಫಲಾನುಭವಿಗಳ 
ಸಂಖ್ಯೆ ಎಷ್ಟು: (ಜಿಲ್ಲಾವಾರು 
ವಿವರ ನೀಡುವುದು). ye 

ಆ. |ಶಾಲಾ `ಪೊರ್ವ ಮಕ್ಕಳ | ಪೆ; ಪತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚೆಸಿರುವ'ಸ ಸಮಿತಿಯಲ್ಲಿ 
ಊಟದ ಯೋಜನೆಯ |ಷೆನು ನಿಗದಿಪಡಿಸಲಾಗುವುದು. ಮೆನು ಜಿಲ್ಲೆಯಿಂದ ಜಿಲ್ಲೆಗೆ 
ಅನ್ವಯ ಮಕ್ಕಳಿಗೆ ಯಾವ ವ್ಯತ್ಯಾಸವಿರುತ್ತದೆ. ಸಾಮಾನ್ಯವಾಗಿ ಮಕ್ಕಳಿಗೆ ನೀಡುವ ಆಹಾರದ 
ರೀತಿಯ ಆಹಾರ ಏವರೆ ಈ ಕೆಳಕಂಡತಿದೆ 
ವಿತರಿಸಲಾಗುತ್ತದೆ. 


€ 6 ತಿಂಗಳು -3 ವರ್ಷದ ಮಕ್ಕಳು — 

' ರೂಪದ ನ್ಯೂಟಿಮಿಕ್ಸ್‌ ಆಹಾರ 

೪ 3-6 ವರ್ಷದ ಮಕ್ಕಳು- ಚಿತಾನ್ನ, ರವೆ ಲಾಡು, ಅಕ್ಕಿ ಕಿಚಡಿ, | 
ಮೊಳಕೆ ಬರಿಸಿದ ಮಾ ಅನ್ನ ಸಾಂಬರ್‌. ಕ್ಷೀರಭಾಗ್ಯ 


ಯೋಜನೆಯಡಿ 5 ದಿನ ಹಾಲು ಮತ್ತು 2 ದಿನ" ಮೊಟ್ಟೆ 
ನೀಡಲಾಗುತ್ತಿದೆ. 


ಪುಷ್ಟಿ ಪಡಿ 


“| 
FD 


ಸಮಗ್ರ ಸಪ್‌ ತನವ್ಯದ್ಧ ಹನಜನೆಯಡಿ ಸಾಮಾನ್ಯ: ಮಕ್ಕಳಿಗೆ ಪ್ರತ 


ರಾಜ್ಯದ ಮಕ್ಕಳ 

ಅಪೌಷ್ಟಿಕತೆಯ ಪ್ರಮಾಣ | ದಿನ ರೂ: 8/-ರಂತೆ ಘಟಕ ವೆಚ್ಚ ಭರಿಸುತ್ತಿದ್ದು ತೀವ್ರ ಅಪೌಷ್ಠಿಕತೆವುಳ್ಳ 

ಕಡಿಮೆ ಮಾಡಲು ಕೈಗೊಂಡ | ಮ ಸ 
೪ ಮಕ್ಕಳಿಗೆ ರೂ. 12/-ರ ಪೂರಕ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದೆ. 

ಕ್ರಮಗಳೇನು? Mb 


3 ತಿಂಗಳಿಂದ ರಿಂದ 6 ವರ್ಷದ ಎಲ್ಲಾ ಮಕ್ಕಳಿಗೆ ವಾರದಲ್ಲಿ 2 
ದಿನ ಮೊಟ್ಟೆ ನೀಡಲಾಗುತ್ತಿದೆ. 
6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ವಾರದಲ್ಲಿ 5 ದಿನ 150 


: ಎಂಎಲ್‌ ಕೆನೆಭರಿತ ಹಾಲವನ್ನು ನೀಡಲಾಗುತ್ತಿದೆ. 


ಅತೀ ಕಡಿಮೆ ತೂಕವುಳ್ಳ ಮಕ್ಕಳಿಗೆ ಹೆಚ್ಚುವರಿ ವಾರದಲ್ಲಿ 3ದಿನ 
ಮೊಟ್ಟೆ, 200 ಎಂಎಲ್‌ ಹಾಲು "ಹಾಗೂ ಮೊಟ್ಟೆ ಉಪಯೋಗಿಸದ 
ಮಕ್ಕಳಿಗೆ 200 ಎಂಎಲ್‌ ಕೆನೆಭರಿತ ಹಾಲನ್ನು “ನೀಡಲಾಗುತ್ತಿದೆ, 
ಳಿ ಜಿಲ್ಲೆಗಳಾದ ಬೀದರ್‌, ಕಲಬುರ್ಗಿ, ರಾಯಚೂರು 
ಕೊಪ್ಪಳ ಹಾಗೂ ಯಾದಗಿರಿ ಇಲ್ಲಿ ಸಾಧಾರಣ ಅಪೌಷ್ಠಿಕ ಮಕ್ಕಳಿಗೆ 
ಹೆಚ್ಚುವರಿ ವಾರದಲ್ಲಿ 3 ದಿನ ಮೊಟ್ಟೆ 200 ಎಂಎಲ್‌ ಕಿನೆಬೆರಿತ 
ಹಾಲನ್ನು ನೀಡಲಾಗುತ್ತಿದೆ. 


ತೀವ್ರ ಅಪ ಪೌಷ್ಠಿಕ ಮಕ್ಕಳಿಗೆ ವೈದ್ಯಕಿಯ ವೆಚ್ಚ ಯೋಜನೆಯಡಿ 
ಔಷದಿ ಹಾಗೂ ಚಿಕಿತ್ಸಾ ಮ ( Therapeutic Food) 
ಪ್ರತಿ ಮಗುವಿಗೆ ಾರ್ಷಿಕ ರೂ. '2000/- ಗಳಂತೆ 
ಭರಿಸಲಾಗುತ್ತಿದೆ. 

ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಪೌಷ್ಟಿಕ 
ಪುನರ್ವಸತಿ ಕೇಂದ್ರ (ಸNRಲ೦) ಗಳಲ್ಲಿ ಅಪೌಷ್ಠಿಕ ಮಕ್ಕಳಿಗೆ ಚಿಕಿತ್ಸೆ 
ನೀಡಲಾಗುತ್ತಿದೆ. 


ಸಂಖ್ಯೆ “ಮಮ 32 ಐಸಿಡಿ 2021 


ಡಾ ಅಣ್ಣಾಸಾಹೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ, 


ಮತ್ತು ಹಿರಿಯ ರ. ಸಬಲೀಕರಣ ಸೆಚಿವರು. 


} > 
e 


ವಿಧಾನ ಪರಿಷತ್ತಿನ ಸದಸ್ಯ ರಾದ ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) ರವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ.36ಕ್ಕೆ 
ಅನುಬಂಧ-1 


ಶಾಲಾ ಪೂರ್ವ ಮಕ್ಕೆಳ ಊಟದ ಯೋಜನೆಯಡಿ 2020-21 ನೇ ಸಾಲಿಗೆ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನ ಹಾಗೂ ರಾಜ್ಯಾ ದ್ಯಂತ 
ಯೋಜನೆಯಡಿ ಸೌಲಭ್ಯ ಪಡೆದ ಫಲಾನುಭವಿಗಳ ವಿವರ 


1 ಬಾಗಲಕೋಟೆ 5925.93 | 100208] 73388 | 19406 | 18675 - 2221 - 2164 216062 
2 ಬೆಂಗಳೂರು(ಗ್ರಾ) 1868.62 35055 | 20411 | 4952 4094 1229 1108 66849 
3 ರಾಮನಗರ 1805.30 . | 33975 20805 | 4378 4012 1543 1301 | 66014 
4 ಬೆಂಗಳೂರು(ನ) 6441.65 | 136496| 63472 | 13617 | 10425 f 2420 2329 | 228759 
5 ಚೆಳಗಾಂ 13805.33 |224075| 163158 | 43135 | 40836 5294 5235 481733 

6 ಬಳ್ಳಾರಿ | 311792 | 133571 100918 | 27246 | 24432 | 2784 | 2715 291666 | 

7 ಬೀದರ್‌ 5329.97 94724 | 46504 | 19779 | 19780 | 1893 1866 184546 - 
8 | ವಿಜಯಪುರ 6755.94 | 117491| 84994 | 25735 | 25711 | 2313 2269 258513 
9 | ಚಾಮರಾಜನಗರ 2102.61 34155 | 24944 r 5726 5571 1421 1371 73188 
16 | ಚಿಕ್ಕಮಗಳೂರು 1797.26 | 27814 | 23073 | 5032 5168 125 | 1667 64579 
1 ಚಿತ್ರದುರ್ಗ 4396.62 66954 | 58487 | 12463 | 11764 2324 2208 154200 
12 ಮಂಗಳೂರು 3634.63 61395 | 42928 | 12008 | 11563 2104 | 2084 132082 
13 ದಾವಣಗೆರೆ 3883.27 | 66132 | 45132 | 12702 11798 1721 1656 139141 
14 |. ಧಾರವಾಡ 4047.95 | 67031 | 50739 | 13877 12717 1505 1495 147364 
15 } ಗದಗ | 298264 45933 | 37747 | 9240 8484 | 1166 1162 | 103732 
16 ಕಲಬುರ್ಗಿ 7141.99 [127986] 85621 | 25579 | 26406 3098 3025 } 271715 
17 |, ಯಾದಗಿರಿ 4215.30 66009 | 62232 | 14967 15168 1386 1336 161098 
18 ಹಾಸನ 2320.23 39689 | 30456 | 8146 8176 25233 2248 91238 
19 ಹಾವೇರಿ 4359.24 68932 | 58001 | 13334 | 12629 | 1918 1891 156705 
20 ಕೋಲಾರ 3283.97 58091 | 30874 | 9404 9633 2061 1980 112043 
I 21 ಚಿಕ್ಕಬಳ್ಳಾಪುರ 2659.92 54469 | 40301 | 7809 7847 1961 1848 114235 
22 ಕೊಡಗು | 82136 | 16424 | 8845 3332 | 3107 871 848 33427 
23 | ಕೊಪ್ಪಳ 5375.96 74286 | 65610 | 14933 | 1445 | 1850 1800 | 172924 
24 ಮಂಚ್ಯ 2986.59 53125 | 34098 | 9621 | 9259 2546 |" 2240 110889 
25 ಮೈಸೂರು 4534.35 82323 | 56495 | 1487 | 13731 2875 2706 173001 
26 ರಾಯಚೊರು 7499.36 | 116255| 94781 24220 | 22631 2664 |} 2623 263174 
27 ಶಿವಮೊಗ್ಗ 3276.65 55271 | 42251 | 8711 7718 2439 2125 118515 
28 ತುಮಕೂರು 4655.16 76312 | 59231 | 13294 | 13082 4097 3576 169592 
29 ಉಡುಪಿ 1795.29 29806 | 24517 5134 5577 1191 1191 67416 
30 ಉತ್ತರಕನ್ನಡ 3128.57 45113 | 44190 | 9206 8646 2687 2530 112372 
ಒಟ್ಟು 130949.58 {2209100 | 1594293 | 411857 | 393085 65930 62597 4736772 


.- ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎನ್‌ ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) ರವರ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ.36 ಕೈ ಅನುಬಂಧ -2 


ಶಾಲಾ ಪೂರ್ವ ಮಕ್ಕಳ ಊಟದ ಯೋಜನೆಯ ಅನ್ವಯ ಮಕ್ಕಳಿಗೆ ನೀಡಲಾಗುತ್ತಿರುವ ಆಹಾರ 
ವಿವರ 


ಪತಿ ಭವಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಿರುವ ಸಮಿತಿಯಲ್ಲಿ ಮೆನು 
ನಿಗದಿಪಡಿಸಲಾಗುವುದು 
koko 
* 6 ಶಿಂಗಳು-3 ವರ್ಷ ಮಕ್ಕಳು- ಗೋಧಿ ರವೆ, ಅಕ್ಕಿ ಹೆಸರುಕಾಳು, ನ್ಯೂಟ್ರಿಮಿಕ್ಸ್‌ 
"ಪುಡಿ 
* 3-6 ವರ್ಷ ಮಕ್ಕಳು- ಚಿತ್ರಾನ್ನ ರವೆ ಲಾಡು, ಅಕ್ಕಿ ಕಿಚಡಿ, ಮೊಳಕೆ ಬರಿಸಿದ 
ಹೆಸರುಕಾಳು, ಅನ್ನ ಸಾಂಬರ್‌ ' 
* ಪಾಯಪೂರ್ವ ಬಾಲಕಿಯರಿಗೆ - ಅಕ್ಕಿ ಹೆಸರುಕಾಳು, ಗೋಧಿ 


೨ ಕ್ಷೀರ ಭಾಗ್ಯ ಯೋಜನೆಯಡಿ 6 ತಿಂಗಳು - 6 ವರ್ಷದ ಮಕ್ಕಳಿಗೆ ವಾರದಲ್ಲಿ: 5 ದಿನ ' 
150 ಮಿ.ಲೀ ಹಾಲು ನೀಡಲಾಗುತಿದೆ (15ಗಾಂ೦ ಹಾಲಿನಪುಡಿ, 10 ಗಾಂ ಸಕ್ಕರೆ) 
ಮೌ KS) ಎ 
° 06 ತಿಂಗಳಿಂದ 3 ವರ್ಷದ ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ವಾರದಲ್ಲಿ 3 ದಿನ ಮೊಟ್ಟೆ, 3 
ತಿಂಗಳಿನಿಂದ ~-6 ವರ್ಷದ ತೀವ ಅಪೌಷ್ಠಿಕ ಮಕ್ಕಳಿಗೆ ವಾರದಲ್ಲಿ .5 ದಿನ ಮೊಟ್ಟೆ 
ನೀಡಲಾಗುತ್ತಿದೆ. ಮೊಟ್ಟಿ ತಿನ್ನದ ಮಕ್ಕಳಿಗೆ ವಾರದ 6 ದಿನ ಹಾಲು ನೀಡಲಾಗುತ್ತಿದೆ. 


*° 5 ಹಿಂದುಳಿದ ಜಿಲ್ಲೆಗಳಾದ ಬೀದರ, ಕಲಬುರ್ಗಿ, ರಾಯಚೂರು, ಕೊಪ್ಪಳ ಹಾಗೂ 
ಯಾದಗಿರಿ ಜಿಲ್ಲೆಗಳ 6 ತಿಂಗಳಿಂದ - 3 ವರ್ಷದ ಸಾಧಾರಣ ಅಪೆ ಪೌಷ್ಠಿಕ ಮಕ್ಕಳಿಗೆ 
ವಾರದಲ್ಲಿ 3 ದಿನ ಮೊಟ್ಟೆ ಹಾಗೂ 3-6 ವರ್ಷದ ಸಾಧಾರಣ ಅಖೆ ಪೌಷ್ಠಿಕ ಮಕ್ಕಳಿಗೆ 
ವಾರದಲ್ಲಿ 5 ದಿನ ಮೊಟ್ಟೆ ನೀಡಲಾಗುತ್ತಿದೆ, ಮೊಟ್ಟೆ ತಿನ್ನದ ಮಕ್ಕಳಿಗೆ ವಾರದ 6 ದಿನ 
ಹಾಲು ನೀಡಲಾಗುತ್ತಿದೆ. 


© 3-6 ವರ್ಷದ ಎಲ್ಲಾ ಮಕ್ಕಳಿಗೆ ವಾರದಲ್ಲಿ 2 ದಿನ ಮೊಟ್ಟೆ ನೀಡಲಾಗುತ್ತಿದೆ. 


